ಕರ್ನಾಟಕ ವಿಧಾನ ಪರಿಷತ್ತು 


: 183 5 
ಶ್ರೀಮತಿ ಭಾರತಿ ಶೆಟ್ಟಿ (ನಾಮನಿರ್ದೇಶನ ಹೊಂದಿದವರು) 


01.02.2021 


ಉತ್ತರಿಸುವ ಸಚಿವರು - ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ : 
ಸಚಿವರು 
fgao[” ಪ್ರಶ್ನೆ [ ಉತ್ತರ 
ಅ) [ಸರ್ಕಾರಿ ಶಾಲಾ ಮಕ್ಕಳಿಗೆ | ಸರ್ಕಾರಿ ಶಾಲಾ ಮಕ್ಕಳಿಗೆ ಕಳೆದ ಮೂರು ವರ್ಷಗಳಲ್ಲಿ ವಿತರಿಸಲಾಗಿರುವ ಸಮವಸ್ವಗಳ 
ಇಲ್ಲಿಯವರೆಗೆ ವಿತರಿಸಲಾಗುತ್ತಿರುವ | ಪ್ರಮಾಣ ಕೆಳಕಂಡಂತಿದೆ. 
ಸಮವಸ್ತಗಳ ಪ್ರಮಾಣವೆಷ್ಟು; ವರ್ಷ ಪ್ರಮಾಣ ಮಕ್ಕಳ ಸಂಖ್ಯೆ 
(ವಾರ್ಷಿಕವಾರು ಕಳೆದ ಮೂರು 2017-18 [124.85 ಲಕ್ಷ ಮೀಟರ್‌. 44,16,460 | 
ವರ್ಷಗಳ ಮಾಹಿತಿ 2018-19 {126.50 ಲಕ್ಷ ಮೀಟರ್‌ 44,57,442 
ಒದಗಿಸುವುದು) 2019-20 |124.31 ಲಕ್ಷ ಮೀಟರ್‌ 43,61,096 


(ಈ) ee ವಾರ್ಷಿಕವಾಗಿ ತಗಲುತ್ತಿದ್ದ 
ವೆಚ್ಚ ಎಷ್ಟು (ಕಳೆದ ಮೂರು 
ವರ್ಷಗಳ ಮಾಹಿತಿ ಒದಗಿಸುವುದು. 


ಸರ್ಕಾರಿ ಶಾಲಾ ಮಕ್ಕಳಿಗೆ ಕಳೆದ ಮೂರು ವರ್ಷಗಳಲ್ಲಿ ಸಮವಸ್ತಗಳ ವಿತರಣೆಗಾಗಿ 
ವೆಚ್ಚ ಮಾಡಲಾದ ಅನುದಾನದ ವಿವರ ಕೆಳಕಂಡಂತಿದೆ. 


ವರ್ಷ ವೆಚ್ಚ ಮಾಡಲಾದ ಅನುದಾನ ಕೋಟಿಗಳಲ್ಲಿ 
2017-18 75.44 
2018-19 74.43 
2019-20 72.17 


ಇ) (ಸದರಿ ಸಮವಸ್ತಗಳನ್ನು ಎಲ್ಲಿಂದ 


ಖರೀದಿಸಲಾಗುತ್ತಿತ್ತು; 


His 
ಸದರಿ ಸಮವಸ್ತಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಾದ ಕರ್ನಾಟಕ | 


ರಾಜ್ಯ ಕೈಮೊಗ್ಗ ಅಭಿವೃದ್ಧಿ ನಿಗಮ, ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಯ 
ಅಭಿವೃದ್ಧಿ ನಿಗಮ ಹಾಗೂ ಇ-ಟೆಂಡರ್‌ ಮೂಲಕ ಆಯ್ಕೆಯಾದ ಎಲ್‌-। ಸಂಸ್ಥೆಯಿಂದ 
ಖರೀದಿಸಲಾಗಿದೆ. 


ಖರೀದಿಸುವ. ಬಗ್ಗೆ ಸರ್ಕಾರದ 


'ಅಭಿಪ್ರಾಯಗಳೇನು? 


ಈ) ನವ ಅಭಿವೃದ್ಧಿ ನಿಗಮದಿಂದ 11 ಕರ್ನಾಟಕ ರಾಜ್ಯ ಜವಳಿ ಮೂಲಸೌಲಭ್ಯ ಅಭಿವೃದ್ಧಿ ನಿಗಮ ಸಂಸ್ಥೆಯಿಂದ 2017- 


18ನೇ ಸಾಲಿನಲ್ಲಿ 15 ಲಕ್ಷ ಮೀಟರ್‌ ಸಮವಸ್ತ್ರ ಸರಬರಾಜು ಮಾಡಲು ಕಾರ್ಯದೇಶ 
ನೀಡಲಾಗಿರುತ್ತದೆ. ಆದರೆ ಕೊನೆಯ ಹಂತದಲ್ಲಿ ಸದರಿ ಸಂಸ್ಥೆಯವರು 0 ಲಕ್ಷ 
ಮೀಟರ್‌ ಸಮವಸ್ತ್ರ ಬಟ್ಟೆಯನ್ನು ಸರಬರಾಜು ಮಾಡಲು ಸಾಧ್ಯವಿಲ್ಲವೆಂದು ತಿಳಿಸಿದ 
ಹಿನ್ನೆಲೆಯಲ್ಲಿ ಸದರಿ ಪ್ರಮಾದ ಸಮವಸ್ತವನ್ನು ಇ-ಟೆಂಡರ್‌ ಮೂಲ ಖರೀದಿಸಿ 
ವಿತರಿಸಲಾಗಿದೆ. 7 


21 2018-19ನೇ ಸಾಲಿನಲ್ಲಿಯೂ ಸಹ ಸದರಿ ನಿಗಮಕ್ಕೆ 20 ಲಕ್ಷ ಮೀಟರ್‌ ಸಮವಸ್ತ್ರ 
ಬಟ್ಟೆಯನ್ನು ಸರಬರಾಜಿಗೆ ಕಾರ್ಯಾದೇಶವನ್ನು ನೀಡಲಾಗಿತ್ತದೆ. ಆದರೆ ಸದರಿ 


| ಸಂಸ್ಥೆಯವರು 3.2 ಲಕ್ಷ ಮೀಟರ್‌ ಸಮವಸ್ತ್ರ ಸರಬರಾಜು ಮಾಡಲು ಸಾಧ್ಯವಿಲ್ಲವೆಂದು ; 
ತಿಳಿಸಿದ ಹಿನ್ನೆಲೆಯಲ್ಲಿ ಸದರಿ ಪ್ರಮಾಣದ ಸಮವಸ್ಥವನ್ನು ಕರ್ನಾಟಕ ರಾಜ್ಯ ಕೈಮೊಗ್ಗ : 
ಅಭಿವದ್ಧಿ ನಿಗಮದಿಂದ ಪಡೆಯಲಾಗಿರುತ್ತದೆ. | 


31 2019-20ನೇ ಸಾಲಿನಲ್ಲಿ ಮಾತ್ರ ಸದರಿ ಸಂಸ್ಥೆಯವರು ನಿಗದಿತ ಕಾರ್ಯಾದೇಶದಂತೆ : ' 
ಪೂರ್ಣ ಪ್ರಮಾಣದಲ್ಲಿ 9.93 ಲಕ್ಷ ಮೀಟರ್‌ ಸಮವಸ್ತ್ರ ಬಟ್ಟೆಯನ್ನು ಸರಬರಾಜು | 
ಮಾಡಿರುತ್ತಾರೆ. 


4 2020-21ನೇ ಸಾಲಿನಲ್ಲಿ ಸದರಿ ಸಂಸ್ಥೆಗೆ 982 ಲಕ್ಷ ಮೀಟರ್‌ ಸಮವಸ್ತ್ರ; 
ಸರಬರಾಜು ಮಾಡಲು ಕಾರ್ಯಾದೇಶ ನೀಡಲಾಗಿರುತ್ತದೆ. ಆದರೆ ಸದರಿ ಸಂಸ್ಥೆಯವರು : 
ಸಮವಸ್ತ್ರ ಬಟ್ಟೆಯನ್ನು ಸಬರಾಜು ಮಾಡಲು ಸಾಧ್ಯವಿಬ್ಲವೆಂದು ಪೂರ್ಣ ಪ್ರಮಾಣವನ್ನು 


ಆಧ್ಯರ್ಪಿ ೯ಸಿರುತ್ತ. 


'ರಾಜ್ಯದ ನೇಕಾರರ ಹಿತದೃಷ್ಠಿಯಿಂದ ಕರ್ನಾಟಕ ರಾಜ್ಯ ಜವಳಿ ಮೂಲಸೌಲಭ್ಯ. 


ಅಭಿವೃದ್ಧಿ ನಿಗಮಕ್ಕೆ ಸಮವಸ್ತ್ರ ಬಟ್ಟೆಯನ್ನು ಸರಬರಾಜು ಮಾಡಲು ಆನೇಕ ಬಾರಿ ' 
ಅವಕಾಶ ನೀಡಿದರೂ ಸಹ ನಿಗದಿ ಅವಧಿಯಲ್ಲಿ ಕಾರ್ಯದೇಶದಲ್ಲಿ ನಿಗದಿಪಡಿಸಲಾದ | 
ಪೂರ್ಣ ಪ್ರಮಾಣದ ಸಮವಸ್ತದ ಬಟ್ಟೆಯನ್ನು ಸರಬರಾಜು ಮಾಡದೇ ಇರುವುದರಿಂದ 
ಮಕ್ಕಳಿಗೆ” ಸಮವಸ್ತ್ರ ವಿತರಣೆಯಲ್ಲಿ ವಿಳಂಬ ಉಂಟಾಗಿ ಇಲಾಖೆಗೆ ಅನೇಕ ಬಾರಿ; 
ಸಾರ್ವಜನಿಕರಿಂದ ಮುಜುಗರಕ್ಕೆ ಒಳಗಾಗಬೇಕಾ ಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ | 
ರಾಜ್ಯ ಜವಳಿ SRLS ಅಭಿವೃದ್ಧಿ ನಿಗಮ ಸಂಸ್ಥೆಯವರು ಕಾರ್ಯದೇಶದಂತೆ , 


ಲ 
ನಿಗದಿತ ಪ್ರಮಾಣದ ಸಮಸ್ತ ಬಟ್ಟೆಯನ್ನು ಸಕಾಲದಲ್ಲಿ ಪೂರೈಸಲು ' 


j 


ವಿಫಲರಾಗಿರುತ್ತಾರೆಂದು ಅಭಿಪ್ರಾಯಿಸಿದೆ. } 


| 


೬2 


ನ್‌) 


\ 


ಇಪಿ 05 ಎಂಎಂಎಸ್‌ 2021 
pa ್‌್‌ 


ನಸ. ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು 


